ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಗದಗ, ಹಾವೇರಿ, ಧಾರವಾಡ, ಕಾರವಾರ ಜಿಲ್ಲೆಗಳಲ್ಲಿಯ ಪಶು ಆಸ್ಪತ್ರೆಗಳ ಕುರಿತು 
ಶ್ರೀ ಎಸ್‌. ವ್ಲ. ಸಂಕನೂರ(ಪದವೀಧರರ ಕ್ಷೇತ್ರ):- 
210 (1618) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಗದಗ, ಧಾರವಾಡ, ಹಾವೇರಿ, ಕಾರವಾರ ಜಿಲ್ಲೆಗಳಲ್ಲಿ ಎಷ್ಟು ; ಪಶು ಚಿಕಿತ್ಸಾಲಯ ಪಶು ಆಸ್ಪತ್ರೆ ಹಾಗೂ ಪಾಲಿ ಕ್ಲಿನಿಕ್‌ 
ಆಸ್ಪತ್ರೆಗಳು ಇವೆ ; (ಜಿಲ್ಲಾವಾರು ಹಾಗೂ ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಸದರಿ ಜಿಲ್ಲೆಗಳಲ್ಲಿ ಪಶು ಚಿಕಿತ್ಸಾಲಯ, ಪಶು ಆಸ್ಪತ್ರೆ ಹಾಗೂ ಪಾಲಿ ಕ್ಲಿನಿಕ್‌ಗಳಿಗೆ ಮಂಜೂರಾದ ಪಶು ವೈದ್ಯಾಧಿಕಾರಿ 
ಹಾಗೂ ಡಿ-ದರ್ಜೆಯ ಹುದ್ದೆಗಳು ಎಷ್ಟು ; ಮತ್ತು ಅಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇರುವ ಹುದ್ದೆಗಳು ಎಷ್ಟು ? 
(ವಿವರ ನೀಡುವುದು) 


